ಕರ್ನಾಟಕ ವಿಧಾನಸಭೆ 
ಹದಿನಾಲ್ಗ್ಲನೇ ವಿಧಾನಸಭೆ 
ಹನ್ನೆರಡನೇ ಅಧಿವೇಶನ 
ಕಾರ್ಯಕಲಾಪಗಳ ಪಟ್ಟ 
ಬುಧವಾರ, ದಿನಾಂಕ 30ನೇ ನವೆಂಬರ್‌, 2೦16 
(ಸಮಯ ಬೆಳಗ್ಗೆ : 1.00೦ ಗಂಟಿ) 


‘| 1. ಪ್ರಶ್ಕೋತ್ಸರ 


ಅ) ಸದನದಲ್ಪ ಉತ್ತರಿಸುವ ಪ್ರಶ್ನೆಗಳು : ಎಂಟನೇ ಪಟ್ಟ 
ಆ) (1) ದಿನಾಂಕ: ೭3.11.೭೦16ರ 3ನೇ ಪಟ್ಟಿಯಿಂದ : ಮಾನ್ಯ ಗ್ರಾಮೀಣಾಭವೃದ್ಧಿ 
ತಡೆಹಿಡಿಯಲಾದ ಡಾ॥ ಎ.ಬ. ಮಾಲಕರೆಡ್ಡಿ ಮತ್ತು ಪಂಚಾಯತ್‌ ರಾಜ್‌ 


ಅವರ ಚುಕ್ಜೆ ಗುರುತಿನ ಪ್ರಶ್ನೆ ಸಂಖ್ಯೆ:33(634) ಸಚಿವರು 


(11) ದಿನಾಂಕ: 23.11.2೦16ರ 3ನೇ ಪಟ್ಟಿಯಿಂದ ; ಮಾನ್ಯ ಗಣಿ ಮತ್ತು 
ತಡೆಹಿಡಿಯಲಾದ ಡಾ। ಸುಧಾಕರ್‌ ಭೂ-ವಿಜ್ಞಾನ ಸಚಿವರು 
ಅವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ:44(677) 


ಇ) ಅಜತ ಮೂಲಕ ಉತ್ತರಿಸುವ ಪ್ರಶ್ನೆಗಳು : ಎಂಟನೇ ಪಟ್ಟ 


| 2. ವರದಿಗಳನ್ನೊಪ್ಪಿಸುವುದು | 


1 ಶ್ರೀ ಎನ್‌.ಹೆಚ್‌. ಶಿವಶಂಕರ ರೆಡ್ಡಿ (ಉಪ ಸಭಾಧ್ಯಕ್ಷರು ಹಾಗೂ ಅಧ್ಯಕ್ಷರು, 
ಅರ್ಜಗಳ ಸಮಿತಿ) ಅವರು:- 2೦16-17ನೇ ಸಾಅನ ಅರ್ಜಗಳ ಸಮಿತಿಯ 
೭೭ನೇ ವರದಿಯನ್ನೊಪ್ರಿಸುವುದು. 

2. ಶ್ರೀ ಕ್ಯಾತಸಂದ್ರ ಎನ್‌. ರಾಜಣ್ಣ (ಅಧ್ಯಕ್ಷರು, ಸರ್ಕಾರಿ ಭರವಸೆಗಳ ಸಮಿತಿ) 
ಅವರು-20೦16-17ನೇ  ಸಾಲಅನ ಸರ್ಕಾರಿ ಭರವಸೆಗಳ ಸಮಿತಿಯ 
6ನೇ ವರದಿಯನ್ನೊಪ್ಪಿಸುವುದು. 


3. ಮಹದಾಲು ಕಳಸಾ ಬಂಡೂರಿ ನಾಲಾ ಯೋಜನೆ ಕುರಿತು 
ಮುಂದುವರೆದ ವಿಶೇಷ ಚರ್ಚೆ ಹಾಗೂ ಸರ್ಕಾರದ ಉತ್ತರ 


“2: 


4. ಶಾಸನ ರಚನೆ 
I. ವಿಧೇಯಕಗಳನ್ನು ಮಂಡಿಸುವುದು 


. ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ (ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು)ಅವರು:- 


ಅ) 2೦16ನೇ ಸಾಅನ ಕರ್ನಾಟಕ ಜೀವರಕ್ಷಕ ಮತ್ತು ವೈದ್ವ್ಯಕೀಯ ವೃತ್ತಿನಿರತರ 
(ತುರ್ತು ಸನ್ನಿವೇಶಗಳಲ್ಲ ರಕ್ಷಣಿ ಮತ್ತು ನಿಯಂತ್ರಣ) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು. 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


ಶ್ರೀ ಕಾಗೋಡು ತಿಮ್ಯಪ್ಪ (ಮಾನ್ಯ ಕಂದಾಯ ಸಚಿವರು) ಅವರು:- 

ಅ) 2೦16ನೇ ಸಾಅನ ಕರ್ನಾಟಕ ಭೂ ಸುಧಾರಣೆಗಳ (ತಿದ್ದುಪಡಿ) ವಿಧೇಯಕವನ್ನು 
ಮಂಡಿಸಲು ಅನುಮತಿ ಕೋರುವುದು. 

ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


. ಶ್ರೀ ಹೆಚ್‌.ವೈ. ಮೇಟ (ಮಾನ್ಯ ಅಬಕಾರಿ ಸಚಿವರು) ಅವರು:- 


ಅ) ೭2೭೦16ನೇ ಸಾಅನ ಕರ್ನಾಟಕ ಅಬಕಾರಿ (ತಿದ್ದುಪಡಿ) ವಿಧೇಯಕವನ್ನು ಮಂಡಿಸಲು 
ಅನುಮತಿ ಕೋರುವುದು. 
ಆ) ಹಾಗೂ ವಿಧೇಯಕವನ್ನು ಮಂಡಿಸುವುದು. 


Il. ವಿಧೇಯಕವನ್ನು ಪರ್ಯಾಟಲೋಚಜಸುವುದು ಹಾಗೂ ಅಂಗೀಕರಿಸುವುದು 


ಶ್ರೀ ಕೆ.ಆರ್‌. ರಮೇಶ್‌ ಕುಮಾರ್‌ (ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು)ಅವರು:- 

ಅ) 2೦16ನೇ ಸಾಲಅನ ಕರ್ನಾಟಕ ಆಯುದ, ಪ್ರಕೃತಿ ಚಿಕಿತ್ರೆ, ಸಿದ್ದ, 
ಯುನಾನಿ ಮತ್ತು ಯೋಗ ವೈದ್ಧ್ಯ ವೃತ್ತಿ ಸಿರತರ ನೋಂದಣಿ ಮತ್ತು 
ವೈದ್ಯಕೀಯ  ವೃತ್ತಿಸಿರತರ ಸಂಕೀರ್ಣ ಉಪಬಂಧಗಳ (ತಿದ್ದುಪಡಿ) 
ವಿಧೇಯಕವನ್ನು ಪರ್ಯಾಲೋಚಸಬೇಕೆಂದು ಸೂಚಸುವುದು. 

ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು. 


5. ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ 
ಜರೂರು ವಿಷಯದ ಬಗ್ಗೆ ಅಲ್ಲ ಕಾಲಾವಧಿ ಚರ್ಚೆ 


. ಶ್ರೀಯುತರುಗಳಾದ ಜಗದೀಶ್‌ ಶೆಟ್ಟರ್‌, ಆರ್‌. ಅಶೋಕ, ಗೋವಿಂದ ಎಂ. ಕಾರಜೋಳ, 
ವಿಶ್ವೇಶ್ವರ ಹೆಗಡೆ ಕಾಗೇರಿ, ಎಸ್‌. ಸುರೇಶ್‌ ಕುಮಾರ್‌ ಮತ್ತು ಇತರರು - 
ಹೈದರಾಬಾದ್‌ - ಕರ್ನಾಟಕ ಸಮದ್ರ ಅಭವೃಥ್ಧಿಣಾಗಿ ಭಾರತ ಸಂವಿಧಾನದ 
ಅನುಚ್ಛೇದ 371 (ಪೆ)ಗೆ ತಿದ್ದುಪಡಿ ತಂದು ವಿಶೇಷ ಸ್ಥಾನಮಾನ ನೀಡಿದ್ದರೂ ಸಹ, 
ಅಲ್ಲನ ಜನರಿಗೆ ಅಗತ್ಯ ಸೌಲಭ್ಯ ಸಿಗದಿರುವ ಬಣ್ಣೆ ನೀಡಿರುವ ಸೂಚನೆಯ ಮೇಲೆ 
ಚರ್ಚೆ. | 


. ಶ್ರೀಯುತರುಗಳಾದ ಎಂ.ಟ. ಕೃಷ್ಣಪ್ಪ, ವೈ.ಎಸ್‌.ವಿ.ದತ್ತಾ, ಕೆ.ಎಂ. ಶಿವಅಂಗೇಗೌಡ, 
ಸಿ.ಎನ್‌.ಬಾಲಕೃಷ್ಣ, ಎಸ್‌.ಆರ್‌. ಶ್ರೀನಿವಾಸ್‌ ಮತ್ತು ಇತರರು - ರಾಜ್ಯದಲ್ಲ ಕೊಬ್ಬರಿ 
ಮತ್ತು ತೆಂಗಿನಕಾಯು ಬೆಳೆಯ ದರಗಳು ಕನಿಷ್ಠ ಮಟ್ಟಕ್ಕೆ ಕುಸಿದಿರುವುದರಿಂದ ತೆಂಗು 
ಬೆಳೆಗಾರರು ತೀವ್ರ ಅರ್ಥಿಕ ಸಂಕಷ್ಟದಲ್ಲಿರುವ ವಿಷಯದ ಬಗ್ಗೆ ನೀಡಿರುವ 
ಸೂಚನೆಯ ಮೇಲೆ ಚರ್ಚೆ. 


. ಶ್ರೀಯುತರುಗಳಾದ ಜೆ.ಆರ್‌. ಲೋಬೋ, ಅರಬ್ಯಲ್‌ ಶಿವರಾಂ ಹೆಬ್ಬಾರ್‌, 
ಬಿ.ಎ. ಮೊಹಿದೀನ ಬಾವ, ಕೆ. ಅಭಯ ಚಂದ್ರ ಮತ್ತು ಶ್ರೀಮತಿ ಶಕುಂತಲಾ ಟ. ಶೆಟ್ಟ 
ಅವರುಗಳು - ಗ್ರಾಮೀಣಾಭವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ಗ್ರಾಮ 
ಮಟ್ಟದಲ್ಲ ನಮೂನೆ ೨ ೩ 1ನ್ನು ನೀಡುವ ಕುರಿತು ಜನ ಸಾಮಾನ್ಯರು 
ಅನುಭವಿಸುವ ಬವಣಿಯ ಬಗ್ಗೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


. ಶ್ರೀಯುತರುಗಳಾದ ಡಾ।॥ಕೆ. ಸುಧಾಕರ್‌, ಕ್ಯಾತಸಂದ್ರ ಎನ್‌. ರಾಜಣ್ಣ, ಕೆ. ಷಡಕ್ಷರಿ, 
ಆರ್‌. ನರೇಂದ್ರ ಹಾಗೂ ಇತರರು - ಇತ್ತೀಚೆಗೆ ರೂ. 5೦೦/- ಮತ್ತು ರೂ. 1000/- 
ನೋಟುಗಳನ್ನು ರದ್ದುಪಡಿಸಿರುವುದರಿಂದ ರಾಜ್ಯದ ಜಲ್ಲಾ ಕೇಂದ್ರ ಸಹಕಾರ 
ಬ್ಯಾಂಕ್‌ಗಳ ಕಾರ್ಯಗಳು ಸ್ಥಗಿತಗೊಂಡಿದ್ದು, ಇದರಿಂದ ರೈತರ ಸಾಲ 
ಮರುಪಾವತಿ ಹಾಗೂ ಖಾತೆಯಿಂದ ಹಣವನ್ನು ಪಡೆಯಲು, ಹಾಲು ಉತ್ಪಾದಕರಿಗೆ 
ಹಣ ಬಟವಾಡೆ ಮಾಡಲು ಹಾಗೂ ಮಹಿಳಾ ಸ್ವ-ಸಹಾಯ ಗುಂಪುಗಳಗೆ ಹಣ 
ವಿತರಣೆಗೆ ತೊಂದರೆ ಉಂಬಾಗಿರುವ ಬಗ್ದೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


. ಶ್ರೀಯುತರುಗಳಾದ ಅ.ಆರ್‌. ಪಾಟೀಲ್‌, ಜಾರಕಿಹೊಳ ಸತೀಶ್‌ ಲಕ್ಷಣರಾವ್‌ ಮತ್ತು 
ಕ್ಯಾತಸಂದ್ರ ಎನ್‌. ರಾಜಣ್ಣ ಅವರುಗಳು - ಖ್ಯಾತ ಸಾಹಿತಿ ಹಾಗೂ 
ಸಂಶೋಧಕರಾಗಿದ್ದ ಎಂ.ಎಂ. ಕಲಬುರಗಿ ಅವರ ಹತ್ಯೆ ನಡೆದು ಒಂದು ವರ್ಷ 
ಕಳೆದರೂ ಇಲ್ಲಯವರೆಗೆ ಹಂತಕರನ್ನು ಹಿಡಿಯಲು ವಿಠಂಬವಾಗಿರುವ ಹಾಗೂ 
ಪ್ರಕರಣದ ತನಿಖೆಯ ಬೆಳವಣಿಗೆಯ ಬಣ್ಣೆ ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


6. ಶ್ರೀಯುತರುಗಳಾದ ಕೆ.ಎಸ್‌. ಮಟ್ಟಣ್ಣಯ್ಯ, ಪಿ. ರಾಜೀವ್‌ ಮತ್ತು ಜ.ಆರ್‌. ಪಾಟೀಲ್‌ 
ಅವರುಗಳು - ರೈತರು ಬೆಳೆದ ಕಜ್ಚಗೆ ಹಳೆ ಬಾಕಿ ಹಣವನ್ನು ಪಾವತಿಸದೇ 
ಇರುವುದು, ಈ ಸಾಅನ ಕಜ್ಜನ ಬೆಲೆ ನಿಗದಿ ಮಾಡದೇ ಮತ್ತು ಯಾವುದೇ 
ಸಭೆಯನ್ನೂ ಸಹ ಕರೆಯದಿರುವುದರಿಂದ ರೈತರು ಆತಂಕಕ್ಷೆ ಒಳಗಾಗಿರುವ ಐಗ್ಣೆ 
ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


7. ಶ್ರೀಯುತರುಗಳಾದ ಲಕ್ಷ್ಮಣ ಸಂಗಪ್ಪ ಸವದಿ, ಸಂಜಯ್‌ ಜ. ಪಾಟೀಲ್‌, 
ಗೋವಿಂದ ಎಂ. ಕಾರಜೋಳ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರುಗಳು - ಕೊಪ್ಪಳ 
ಜಲ್ಲೆಯ ಸಣ್ಣ ನೀರಾವರಿ ಇಲಾಖೆಯಲ್ಲ ಕಾಮಗಾರಿಗಳನ್ನು ಅನುಷ್ಹಾನಗೊಆಸದೇ 
ಬಲ್ಲುಗಳನ್ನು ಪಾವತಿಸಿ ಸರ್ಕಾರಕ್ಕೆ ಅರ್ಥಿಕ ನಷ್ಟ ಉಂಟು ಮಾಡಿರುವ ಬಗ್ಗೆ 
ನೀಡಿರುವ ಸೂಚನೆಯ ಮೇಲೆ ಚರ್ಚೆ. 


6. ಗಮನ ಸೆಳೆಯುವ ಸೂಚನೆಗಳು 


1 ಶ್ರೀ ಕೆ.ಎಂ. ಶಿವಅಂಗೇಗೌಡ ಅವರು - ಅರಸೀಕೆರೆ ತಾಲ್ಲೂಕು. ಹಬ್ಗನಘಟ್ಟ 
ಗ್ರಾಮದ ಸರ್ಕಾರಿ ನ್ಯಾಯ ಬೆಲೆ ಅಂಗಡಿಯಲ್ಲ ಪಡಿತರ ವಿತರಣಿಯಲ್ಲ 
ವಿಳಂಬ ಹಾಗೂ ಅನ್ಯಾಯ ಉಂಟು ಮಾಡುತ್ತಿರುವ ಬಗ್ಗೆ ಮಾನ್ಯ ಆಹಾರ, 
ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚವರ ಗಮನ 
ಸೆಳೆಯುವುದು. 


2. ಕ್ರೀ ಭೂಸನೂರ ರಮೇಶ್‌ ಬಾಳಪ್ಪ ಅವರು - ಅತ್ಯಂತ ಹಿಂದುಆಳದ ನಾವಿ 
(ಹಡಪದ) ಜನಾಂಗವನ್ನು ಹಿಂದುಳದ ವರ್ಗದ ಪ್ರವರ್ಗ-ಕಕ್ಕೆ 
ಸೇರ್ಪಡೆಗೊಆಸುವ ಬಣ್ಣೆ' ಮಾನ್ಯ ಸಮಾಜ ಕಲ್ಯಾಣ ಮತ್ತು ಹಿಂದುಳದ 
ವರ್ಗಗಳ ಕಲ್ಯಾಣ ಸಚಿವರ ಗಮನ ಸೆಕೆಯುವುದು. 


8. ಕ್ರೀ ಕೆ.ಅ. ಬೋಪಯ್ಯ ಅವರು - ರಾಜ್ಯದಲ್ಲ ಗ್ರಾಮೀಣ ಕಡ್ಡಾಯ ವೈದ್ಯಕೀಯ 
ಸೇವಾ ಮತ್ತು ತರಬೇತಿ ಕಾಯ್ದೆಗೆ ನ್ಯಾಯಾಲಯ ನೀಡಿರುವ 
ತಡೆಯಾಜ್ಞೆಯನ್ನು ತೆರವುಗೊಆಸಲು ಕ್ರಮಕ್ಕೆಗೊಳ್ಳುವ ಬಗ್ಗೆ ಮಾನ್ಯ 
ವೈದ್ಯಕೀಯ ಶಿಕ್ಷಣ ಸಚಿವರ ಗಮನ ಸೆಳೆಯುವುದು. 


10. 


.ಶ್ರೀ ಸಿದ್ದು ಅ. ನ್ಯಾಮಗೌಡ ಅವರು - ಜಮಖಂಡಿ ತಾಲ್ಲೂಕಿನಲ್ಲ 


ಸ್ಥಗಿತಗೊಂಡಿರುವ ಎಕ್ಕಲಮತ್ಡಿ ಏತ ನೀರಾವರಿ ಯೋಜನೆಯನ್ನು 
ಪುನರಾರಂಭಸುವ ಬಗ್ಗೆ ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು 
ಮತ್ತು ಸಣ್ಣ ನೀರಾವರಿ ಸಚಿವರ ಗಮನ ಸೆಕೆಯುವುದು. 


. ಶ್ರೀ ಎಂ.ಕೃಷ್ಣಪು್ತ (ಬೆಂಗಳೂರು ದಕ್ಷಿಣ) ಅವರು - ಬನ್ನೇರುಘಟ್ಟ, ಮಂಟಪ, 


ಹಾರಗದ್ದೆ. ಕಲ್ಗುಬಾಕು ಪಂಚಾಯ್ತು ಮತ್ತು ಜಗಣಿ ಪುರಸಭೆಗಳ ಓವರ್‌ ಹೆಡ್‌ 
ಲ್ಯಾಂಕ್‌ಗಳಗೆ ಕಾವೇರಿ ನೀರು ಸರಬರಾಜು ಮಾಡುವ ಬಗ್ಗೆ 
ಮಾನ್ಯ ಬೆಂಗಳೂರು ಅಭವೃಧ್ಧಿ ಮತ್ತು ನಗರ ಯೋಜನಾ ಸಚಿವರ ಗಮನ 
ಸೆಳೆಯುವುದು. 


. ಶ್ರೀ ಎಸ್‌.ಆರ್‌. ವಿಶ್ವನಾಥ್‌ ಅವರು - ರಾಜ್ಯದಲ್ಲ 43 ಹೊಸ ತಾಲ್ಲೂಕುಗಳನ್ನು 


ರಚಿಸುವ ಬಗೆ ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಜ.ಹೆಚ್‌. ಶ್ರೀನಿವಾಸ್‌ ಅವರು - ಸ್ಥಗಿತಗೊಂಡಿರುವ ತರೀಕೆರೆ ಪಣ್ಣಣದ 


ಪ್ರಥಮ ದರ್ಜೆ ಕಾಲೇಜನ ಕಟ್ಟಡ ಕಾಮಗಾರಿಯನ್ನು ತ್ವರಿತವಾಗಿ 
ಪೂರ್ಣಗೊಳಸುವ ಬಗಣ್ದೆ ಮಾನ್ಯ ಉನ್ನತ ಶಿಕ್ಷಣ ಸಜವರ ಗಮನ 
ಸೆಳೆಯುವುದು. 


. ಶ್ರೀ ಜ.ಹೆಚ್‌. ಶ್ರೀನಿವಾಸ್‌ ಅವರು - ತರೀಕೆರೆ ಧರ್ಮಾಪುರ ರಸ್ತೆ ಹಾಗೂ 


ಶಿವನಿ-ದಾಸರ ಹಟ್ಟ ರಸ್ತೆ ಕಾಮಗಾರಿಯನ್ನು ಪ್ರಾರಂಭಸದಿರುವುದರಿಂದ 
ಸಾರ್ವಜನಿಕರಿಗೆ ತೊಂದರೆ ಉಂಬಾಗಿರುವ ಬಗ್ಗೆ 
ಮಾನ್ಯ ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ 
ಸಚಿವರ ಗಮನ ಸೆಳೆಯುವುದು. 


. ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು - ಸಕಲೇಶಪುರ ತಾಲ್ಲೂಕನ್ನು 


ಬರ ಪೀಡಿತ ಪ್ರದೇಶವೆಂದು ಘೋಷಣಿ ಮಾಡುವ ಬಗ್ಗೆ ಮಾನ್ಯ ಕಂದಾಯ 
ಸಚಿವರ ಗಮನ ಸೆಳೆಯುವುದು. 


ಶ್ರೀ ಸಿ.ಎನ್‌. ಬಾಲಕೃಷ್ಣ ಅವರು - ಶ್ರವಣಬೆಳಗೊಳದ ಸುತ್ತಲೂ ಇರುವ 
ಹೊಸಹಳ್ಳ,  ಉತ್ತೇನಹಳ್ಳ ಮತ್ತು ಮಂಚಿಕಲ್ಲೆ ಕೆರೆಗಳನ್ನು ಹಾಗೂ 
ಶ್ರವಣಬೆಳಗೊಳದ ಮಧ್ಯೆ ಇರುವ 3 ಕಲ್ಲೆಗಳನ್ನು ಅಭವೃದ್ಧಿಪಡಿಸುವ ಬಗ್ಗೆ 
ಮಾನ್ಯ ಕಾನೂನು, ಸಂಸದೀಯ ವ್ಯವಹಾರಗಳು ಮತ್ತು ಸಣ್ಣ ನೀರಾವರಿ 
ಸಚಿವರ ಗಮನ ಸೆಳೆಯುವುದು. 


-—:;6:- 


. ಶ್ರೀ ಕೆ.ಜ. ಬೋಪಯ್ಯ ಅವರು - ಕೊಡಗು ಜಲ್ಲೆಯ ಪ್ರಾದೇಶಿಕ ಸಾರಿಗೆ 


ಇಲಾಖೆಯಲ್ಲ ಖಾಲಅಲುರುವ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ 
ಮಾನ್ಯ ಸಾರಿಗೆ ಸಚಿವರ ಗಮನ ಸೆಳೆಯುವುದು. 


12. ಶ್ರೀ ಡಿ.ಎನ್‌. ಜೀವರಾಜ್‌ ಅವರು - ರಾಜ್ಯದಲ್ಲ ನಿಯಮಬಾಹಿರವಾಗಿ ಮದ್ಯ 


ಮಾರಾಟ ಮಳಗೆಗಳನ್ನು ತೆರೆಯುತ್ತಿರುವ ಬಗ್ಗೆ ಮಾನ್ಯ ಅಬಕಾರಿ ಸಚಿವರ 
ಗಮನ ಸೆಳೆಯುವುದು. 


13. ಶ್ರೀ ವೈ.ಎ. ನಾರಾಯಣಸ್ಥಾಮಿ ಅವರು - ಹೆಬ್ಬಾಳ ವಿಧಾನ ಸಭಾ ಕ್ಷೇತ್ರದಲ್ಲನ 


ವಾರ್ಡ್‌ ನಂ.2, 2೭ ಮತ್ತು 23 ರಲ್ಲ ಸಮರ್ಪಕ ಸಾರಿಗೆ ವ್ಯವಸ್ಥೆ 
ಇಲ್ಲದಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವ ಬಗ್ದೆ 
ಮಾನ್ಯ ಸಾರಿಗೆ ಸಚಿವರ ಗಮನ ಸೆಳೆಯುವುದು. 


14. ಶ್ರೀ ಎಂ.ಟ. ಕೃಷ್ಣಪ್ಪ ಅವರು - ತುರುವೇಕೆರೆ ತಾಲ್ಲೂಕಿನಲ್ಲ ನಿರ್ಮಿತಿ ಕೇಂದ್ರಕ್ಕೆ 


ವಹಿಸಲಾಗಿರುವ ಹಿಂದುಜಳದ ವರ್ಗದ ಹಾಸ್ಟೆಲ್‌ ಕಟ್ಟಡ ಕಾಮಗಾರಿ 
ಪೂರ್ಣಗೊಳ್ಳದೇ, ವಿದ್ಯಾರ್ಥಿಗಳಗೆ ತೊಂದರೆ ಉಂಬಾಗಿರುವ ಬಗ್ಗೆ ಮಾನ್ಯ 
ಸಮಾಜ ಕಲಾಣ ಮತ್ತು ಹಿಂದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


15. ಶ್ರೀ ಪ್ರಭು ಬ. ಚವ್ಹಾಣ, ಅವರು - ಮರಾಠ ಜನಾಂಗವನ್ನು ಹಿಂದುಳದ 


ಪ್ರವರ್ಗ-2ಎ ಗೆ ಸೇರಿಸಿ ಮೀಸಲಾತಿ ಕಲ್ಪಸುವ ಬಣ್ಗೆ ಮಾನ್ಯ ಸಮಾಜ 
ಕಲ್ಯಾಣ ಮತ್ತು ಹಿಂದುಳದ ವರ್ಗಗಳ ಕಲ್ಯಾಣ ಸಚಿವರ ಗಮನ 
ಸೆಳೆಯುವುದು. 


16. ಶ್ರೀ ಗುರುಪಾಟೀಲ್‌ ಶಿರವಾಳ ಅವರು - ಕೆಲವೊಂದು ಫ್ರಾಂಚೈಸಿಗಳ ಮೂಲಕ 


ಪಡಿತರ ಕಾರ್ಡ್‌ದಾರರಿಗೆ ಕೂಪನ್‌ಗಳನ್ನು ವಿತರಣಿ ಮಾಡುತ್ತಿರುವುದರಲ್ಲ 
ತೊಂದರೆಯಾಗುತ್ತಿರುವುದರಿಂದ ಕೂಪನ್‌ ವ್ಯವಸ್ಥೆಯನ್ನು ರದ್ದುಪಡಿಸುವ ಬಣ್ಣೆ 
ಮಾನ್ಯ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ 
ಸಚಿವರ ಗಮನ ಸೆಳೆಯುವುದು. 


17. ಶ್ರೀ ಗೋವಿಂದ ಎಂ. ಕಾರಜೋಳ ಮತ್ತು ಶ್ರೀ ಸಿಟ ರವಿ ಅವರುಗಳು - 


ಜಮಬಂಡಿಯಿಂದ ಅಥಣಿ ತಾಲ್ಲೂಕಿನ ತೆಲಸಂಗ ಕ್ರಾಸ್‌ವರೆಗಿನ ರಸ್ತೆಯನ್ನು 
ಅಗಲೀಕರಣಗಣೊಳಸುಪುದಲ್ಲದೇ, ರಾಜ್ಯ ಹೆದ್ದಾರಿ ರಸ್ತೆಯನ್ನಾಗಿ 
ಉನ್ನತೀಕರಿಸುವ ಬಗ್ಗೆ ಮಾನ್ಯ ಲೋಕೋಪಯೋಗಿ, ಬಂದರು ಮತ್ತು 
ಒಳನಾಡು ಜಲಸಾರಿಗೆ ಸಚಿವರ ಗಮನ ಸೆಳೆಯುವುದು. 


— 7 


16. ಶ್ರೀ ಪಿ.ಆರ್‌. ಸುಧಾಕರ್‌ ಲಾಲ್‌ ಅವರು - ಗ್ರಾಮೀಣ ಕ್ರೀಡಾ ಕೂಟಗಳನ್ನು 
ಆಯೋಜಸುವ ಬಣ್ಣೆ ಮಾನ್ಯ ಮೀನುಗಾರಿಕೆ, ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರ ಗಮನ ಸೆಳೆಯುವುದು. 


19. ಶ್ರೀ ಪಿ. ರಾಜೀವ್‌ ಅವರು - ಚ.ಪಿ.ಎಲ್‌ ಪಡಿತರದಾರರು ಸಾಮಾಜಕ ಭದ್ರತಾ 
ಯೋಜನೆಗಳಗೆ ಅರ್ಹರಾಗುವಂತೆ ನಿಯಮಾವಳಗಳನ್ನು ಮಾರ್ಪಡಿಸುವ ಬದ್ಗೆ 
ಮಾನ್ಯ ಕಂದಾಯ ಸಚಿವರ ಗಮನ ಸೆಳೆಯುವುದು. 


2೦.ಶ್ರೀ ವೈ.ಎ. ನಾರಾಯಣಸ್ವಾಮಿ ಅವರು - ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲ 
ತಳಮಟ್ಟದ ನೀರು ಶೇಖರಣಾ ಘಟಕವನ್ನು ಸ್ಥಾಪಿಸುವ ಬಗ್ಗೆ 
ಮಾನ್ಯ ಬೆಂಗಳೂರು ಅಭವೃದ್ಧಿ ಮತ್ತು ನಗರ ಯೋಜನಾ ಸಚಿವರ ಗಮನ 
ಸೆಳೆಯುವುದು. 

21. ಶ್ರೀ ಎಲ್‌.ಎ. ರವಿಸುಬ್ರಮಣ್ಯ ಅವರು - ಗ್ರಾಮೀಣ ಪ್ರದೇಶಗಳಲ್ಲ ವಿದ್ಯುತ್‌ 
ಮತ್ತು ರೈತರ ಪಂಪುಸೆಟ್‌ಗಳಗೆ ವೋಲ್ಟೇಜ್‌ ಸಮಸ್ಯೆಗಳನ್ನು ಬಗೆಹರಿಸಲು 
ಕ್ರಮಕೈಗೊಳ್ಳುವ ಬಣ್ದೆ ಮಾನ್ಯ ಇಂಧನ ಸಚಿವರ ಗಮನ ಸೆಳೆಯುವುದು. 


2೦.ಕ್ರೀ ಎಲ್‌.ಎ. ರವಿಸುಬ್ರಮಣ್ಯ ಅವರು - ಕಾವೇರಿ ಹಾಗೂ ಮಹದಾಂಖು ನದಿ 
ನೀರಿನ ಹಂಚಿಕೆಯ ವಿಚಾರದಲ್ಲ ಹೋರಾಟ ನಡೆಸುತ್ತಿದ್ದ ರೈತರು ಮತ್ತು 
ಹೋರಾಟಗಾರರ ವಿರುದ್ಧ ದಾಖಲಸಿರುವ ಮೊಕದ್ದಮೆಗಳನ್ನು 
ಹಿಂತೆಗೆದುಕೊಳ್ಳುವ ಬದ್ದೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


23.ಶ್ರೀ ಎಂ. ರಾಜಣ್ಣ ಅವರು - ಶಿಡ್ಲಘಟ್ಟ ಪಟ್ಟಣದಲ್ಲ ಗ್ಯಾಂಗ್‌ವಾರುಗಳು 


ನಡೆಯುತ್ತಿರುವುದರಿಂದ ಅಲ್ಲನ ಶಾಂತಿ ಮತ್ತು ಸುವ್ಯವಸ್ಥೆ ಹದಗೆಟ್ಟರುವ ಬಗ್ಗೆ 
ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


24. ಶ್ರೀ ಎಂ.ಟ. ಕೃಷ್ಣಪ್ಪ ಅವರು - ತುರುವೇಕೆರೆ ತಾಲ್ಲೂಕು ಸರ್ಕಾರಿ ಪಾಅಟೆಕ್ಸಿಕ್‌ 
ಹಾಸ್ಟೆಲ್‌ ಕಟ್ಟಡ ನಿರ್ಮಾಣ ಕಾಮಗಾರಿಯು ಪೂರ್ಣಗೊಳ್ಳದೇ 
ವಿದ್ಯಾರ್ಥಿಗಳಗೆ ತೊಂದರೆಯಾಗಿರುವ ಬಗ್ಗೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರ 
ಗಮನ ಸೆಕೆಯುವುದು. 


2೮. ಶ್ರೀ ಅ.ಟ. ನಿಂಗಯ್ಯ ಅವರು - ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಹಲವಾರು 
ಗ್ರಾಮಗಳಲ್ಲ ಕಾಡಾನೆಗಳ ಹಾವಳಯಿಂದ ನಷ್ಟ ಹೊಂದಿರುವ ರೈತರಿಗೆ 
ಪರಿಹಾರ ನೀಡುವ ಬಣ್ಣೆ ಮಾನ್ಯ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವರ 
ಗಮನ ಸೆಳೆಯುವುದು. 


ದ 
2೮.ಕ್ರೀ ಎಂ  ಕೃಷ್ಣಾರೆಡ್ಲಿ ಅವರು - ಚಿಂತಾಮಣಿ ತಾಲ್ಲೂಕಿನಲ್ಲ 
ಅಪ್ಪು ಜಯಂತಿಯಲ್ಲ ಭಾಗವಹಿಸಿದ ಮುಸ್ಲಿಂ ಯುವಕರಿಗೆ ಹೊಲೀಸರು 
ಕಿರುಕುಳ ನೀಡುತ್ತಿರುವ ಬಣ್ಣೆ ಮಾನ್ಯ ಗೃಹ ಸಚಿವರ ಗಮನ ಸೆಳೆಯುವುದು. 


27. ಶ್ರೀ ಎಂ. ಕೃಷ್ಣಾರೆಡ್ಡಿ ಅವರು - ಚಿಂತಾಮಣಿ ತಾಲ್ಲೂಕಿನಲ್ಲ ಪಹಣಿ ತಿದ್ದುಪಡಿ 
ಪ್ರಕರಣಗಳನ್ನು ವಿಲೇ ಮಾಡದೇ ವಿಕಂಬ ಮಾಡುತ್ತಿರುವುದರಿಂದ ರೈತರಿಗೆ 
ತೊಂದರೆಯಾಗುತ್ತಿರುವ ಬಣಧ್ಣೆ ಮಾನ್ಯ ಕಂದಾಯ ಸಚಿವರ ಗಮನ 
ಸೆಳೆಯುವುದು. 


2೮.ಶ್ರೀ ಹೆಚ್‌.ಕೆ. ಕುಮಾರಸ್ವಾಮಿ ಅವರು - ಹಾಸನ ಜಲ್ಲೆ. ಸಕಲೇಶಪುರ ಮತ್ತು 
ಆಲೂರು ತಾಲ್ಲೂಕಿನಲ್ಲ ಆನೆ ದಾಳಗೊಳಗಾದವರಿಗೆ ಪರಿಹಾರ ನೀಡುವ ಮತ್ತು 
ಆನೆ ಕಾರಿಡಾರ್‌ ಸ್ಥಾಪನೆ ವಿಳಂಬವಾಗಿರುವ ಬಣ್ದೆ ಮಾನ್ಯ ಅರಣ್ಯ, ಪರಿಸರ 
ಮತ್ತು ಜೀವಿಶಾಸ್ತ್ರ ಸಚಿವರ ಗಮನ ಸೆಳೆಯುವುದು. 


29. ಕ್ರೀ ಎ.ಎಸ್‌. ಪಾಟೀಲ್‌ (ನಡಹಳ್ಳ) ಅವರು - ವೈದ್ಯಕೀಯ / ಮಾನವೀಯ 
ಆಧಾರದ ಮೇಲೆ ವಿಜಯಪುರ ಕಾರಾಗೃಹದಲ್ಪರುವ ಖೈದಿಗಳನ್ನು 
ಬಡುಗಡೆಗೊಆಸುವ ಬಗ್ಗೆ ಮಾನ್ಯ ಗೃಹ ಸ ಸಚಿವರ ಗಮನ ಸೆಳೆಯುವುದು. 


30.ಶ್ರೀ ಜೆ.ಆರ್‌. ಲೋಬೋ ಅವರು - ಮಂಗಳೂರು ನಗರಕ್ಷೆ ಕುಡಿಯುವ ನೀರು 
ಯೋಜನೆಯಡಿಯಲ್ಲ ತುಂಬೆ ಅಣೆಕಟ್ಟು ನೀರಿನ ಮಟ್ಟವನ್ನು ಏರಿಸಿ ನೀರನ್ನು 
ಶೇಖರಿಸುವ ಸಂಬಂಧದಲ್ಲ ಅಗತ್ಯ ಜಮೀನು ಸ್ಹಾಧೀನ ಪ್ರಕಿಯೆ 
ಕ್ರಮಕ್ಕೆಗೊಳ್ಳುವ ಬಗ್ದೆ ನಗರಾಭವ್ಯದ್ಧಿ ಮತ್ತು ಹಜ್‌ ಸಚಿವರ ಗಮನ 
ಸೆಳೆಯುವುದು. 


G1. ಶ್ರೀ ಪಿ.ಆರ್‌. ಸುಧಾಕರ್‌ ಲಾಲ್‌ ಅವರು - ಕೊರಟಗೆರೆಯ ನಾಗೇನಹಳ್ಳ ಹತ್ತಿರ 
ರೈಲ್ವೆ ನಿಲ್ದಾಣಕ್ಷಾಗಿ ರೈತರ ಜಮೀನು ಸ ಸ್ಪಾಧೀನಪಡಿಸಿಕೊಳ್ಳುವುದನ್ನು ಕೈಬಟ್ಟು 
ಅಭವೃದ್ಧಿಪಡಿಸದೇ ಖಾಆಯುರುವ ಕೆ.ಐ.ಎ.ಡಿ.ಬ.ಯ ಜಾಗದಲ್ಲ ರೈಲ್ವೆ ನಿಲ್ದಾಣ 
ನಿರ್ಮಾಣ ಮಾಡುವ ಐದೆ ಮಾನ್ಯ ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ 
ಹಾಗೂ ಮೂಲಸೌಕರ್ಯ ಅಭವೃದ್ಧಿ ಸ ಸಚಿವರ ಗಮನ ಸೆಳೆಯುವುದು. 


32. ಶ್ರೀ ಬಸವರಾಜ್‌ ನೀಲಪ್ಪ ಶಿವಣ್ಣನವರ್‌ ಅವರು - ಉತ್ತರ ಕರ್ನಾಟಕದ 
ಹಾವೇರಿ ಸಕ್ಕರೆ ಕಾರಾನೆಯನ್ನು ದಕ್ಷಿಣ ಕರ್ನಾಟಕಕ್ಷೆ ಸೇರಿಸಿರುವುದರಿಂದ 
ಕಬ್ಬು ಇಳುವರಿ ದರದಲ್ಲ ವ್ಯತ್ಯಾಸವಿರುವ ಹಿನ್ನೆಲೆಯಲ್ಲ ಹಾವೇರಿ ಜಲ್ಲಾ 
ರೈತರಿಗೆ ಅನ್ಯಾಯವಾಗುತ್ತಿರುವ ಬಣ್ಣೆ ಮಾನ್ಯ ಸಹಕಾರ ಮತ್ತು ಸಕ್ಕರೆ ಸಚಿವರ 
ಗಮನ ಸೆಳೆಯುವುದು. 


-:0- 


3. ಶ್ರೀಮತಿ ಶಾರದಾ ಪೂರ್ಯಾ ನಾಯಕ್‌ ಅವರು - ದಿನಾಂಕ: ೦4.೦೭.೦೭೦1ರ 
ರಂದು ಹೊರಡಿಸಲಾಗಿರುವ ರಾಜ್ಯ ಪತ್ರದಲ್ಲ ಹಲವಾರು ಗ್ರಾಮಗಳು 
ಸೋಗಾನೆ ಗ್ರಾಮ ಪಂಚಾಲುಗೆ ಸೇರಪ್ಪಡೆಯಾಗದಿರುವುದರಿಂದ, ಹಲವಾರು 
ಯೋಜನೆಯ ಕಾಮಗಾರಿಗಳು ಅನುಷ್ಣಾನಗೊಳಸಲು ಸಾಧ್ಯವಾಗದೇ ಇದ್ದು, 
ಸಾರ್ವಜನಿಕರಿಗೆ ತೊಂದರೆಯುಂಬಾಗಿರುವ ಬದ್ಧೆ ಮಾನ್ಯ ಗ್ರಾಮೀಣಾಭವೃದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


34. ಶ್ರೀ ಎನ್‌.ಹೆಚ್‌. ಕೋನರಡ್ಡಿ ಅವರು - ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲನ 
ವೃಂದ ಮತ್ತು ನೇಮಕಾತಿ ನಿಯಮಗಳಗೆ ತಿದ್ದುಪಡಿ ತರುವ ಬಣ್ಣೆ ಮಾನ್ಯ 
ಪೌರಾಡಳತ ಹಾಗೂ ಸಾರ್ವಜನಿಕ ಉದ್ಯಮಗಳ ರಾಜ್ಯ ಸಚಿವರ ಗಮನ 
ಸೆಳೆಯುವುದು. 


3ರ.ಶ್ರೀ ವಿಶ್ವನಾಥ್‌ ಈ ಪಾಟೀಲ್‌ ಅವರು - ಬೆಳಗಾವಿಯ ಮಾಹೇಶ್ವರಿ ಅಂಧ 
ಮಕ್ಕಳ ಶಾಲೆಗೆ ಬಾಕಿ ಇರುವ ಅನುದಾನವನ್ನು ತಕ್ಷಣವೇ ಬಡುಗಡೆ ಮಾಡುವ 
ಬಗ್ಗೆ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭವೃದ್ಧಿ. ವಿಕಲಚೇತನರ ಮತ್ತು 
ಹಿರಿಯ ನಾಗರಿಕರ ಸಬಲೀಕರಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರ 
ಗಮನ ಸೆಳೆಯುವುದು. 


36.ಶ್ರೀ ಹೆಚ್‌.ಡಿ. ರೇವಣ್ಣ ಅವರು - ಹಾಸನ ಜಲ್ಲೆಯ, ಹಾಸನ ತಾಲ್ಲೂಕು, 
ಶಾಂತಿಗ್ರಾಮ ಮತ್ತು ದುದ್ದ ಹೋಬಳಗಳ ಗ್ರಾಮಗಳಗೆ ಶಾಶ್ವತ ಕುಡಿಯುವ 
ನೀರಿನ ಯೋಜನೆ ಅನುಷ್ಟಾನಗೊಳಸುವುದು ಹಾಗೂ ಚನ್ನರಾಯಪಟ್ಟಣ 
ಮತ್ತು ಹೊಳೇನರಸೀಪುರ ತಾಲ್ಲೂಕಿನ ಹಲವಾರು ಗ್ರಾಮಗಳಗೆ ಕುಡಿಯುವ 
ನೀರಿನ ಯೋಜನೆಗೆ ಅನುಮೋದನೆ ನೀಡುವ ಬಗ್ದೆ ಮಾನ್ಯ ಗ್ರಾಮೀಣಾಭವೃದ್ಧಿ 
ಮತ್ತು ಪಂಚಾಯತ್‌ ರಾಜ್‌ ಸಚಿವರ ಗಮನ ಸೆಳೆಯುವುದು. 


ಎಸ್‌. ಮೂರ್ತಿ 
ಕಾರ್ಯದರ್ಶಿ (1/C) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
http://kla.kaf.nic.in/assembly/lob/lob.htm 


